ಕರ್ನಾಟಿಕ ವಿಧಾನ ಪರಿಷತ್ತು ' 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾ೦ಕ 


997 (1178) 


ಶ್ರೀ ಕೆ. ಹರೀಶ್‌ ಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


07.03.2022 


ಉತ್ತರಿಸುವವರು ಅರಣ್ಯ, ಆಹಾರ, ವಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 
ಸು ಪ್ರಶ್ನೆ ಉತ್ತರ 
ಅ) | ಅರಣ್ಯ ಸಂಪತ್ತು ಜವಾಬ್ಗ್ಮಾರಿ ಹೊತ್ತ ಅರಣ್ಯ ಇಲಾಖೆಯಲ್ಲಿ ಒಟ್ಟು 8898 ಕ್ಲೇತ್ರ 
ಅರಣ್ಯ ಇಲಾಖೆಯ ಶೇಕಡಾ 60 |ಸಿಬೃಂದಿಗಳಿದ್ದು, 5380 ವಸತಿ ಗೃಹಗಳನ್ನು 
ಸಿಬ್ಬಂದಿಗಳಿಗೆ ವಸತಿ ಸೌಲಭ್ಯವಿಲ್ಲದೆ | ಇಲ್ಲಿಯವರೆಗೆ ವಿರ್ನಿಸಲಾಗಿರುತ್ತದೆ. . ಕಳೆದ 3 
ಶಿಥಿಲಗೊಂಡಿರುವ ಸರ್ಕಾರಿ ಮನೆಗಳ | ವರ್ಷಗಳಿಂದ ಪಸತಿ ಗೃಹ ಮತ್ತು ಅರಣ್ಯ 
ದುರಸ್ಥಿಗೆ ನಿರೀಕ್ಷಿತ ಅನುದಾನೆವಿಲ್ಲದೆ |! ವಿಶ್ರಾಂತಿ ಗೃಹಗಳ ದುರಸ್ಮಿಗಾಗಿ ವಾರ್ಪಿಕ 
ಹೊಸದಾಗಿ ಮನೆ ವಿರ್ಮಿಸುವ| ರೂ.160000 ಲಕ್ಷಗಳನ್ನು ಸರ್ಕಾರದಿಂದ 
ಯೋಜನೆ ಸರ್ಕಾರದ ಮುಂದಿದೆಯೇ; | ಬಿಡುಗಡೆಗೊಳಿಸಿದ್ದು, ಆದ್ಯತೆಯ ಮೇರೆಗೆ ವಸತಿ 
ಗೃಹಗಳ ದಮರಸ್ಸಿ ಕಾರ್ಯವನ್ನು 
ಕೈಗೊಳ್ಳಲಾಗುತ್ತಿದೆ. 
ಕಳೆದ 2 ವರ್ಷಗಳಿಂದ ವಸತಿ ಗೃಹ 
ಹಾಗೂ ಕಛೇರಿ ಕಟ್ಟಡಗಳ ನಿರ್ಮಾಣಕ್ಕಾಗಿ 
ರೂ.1000.00 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದು, 
ಅತ್ಯವಶ್ಯಕತೆ ಇರುವ ವಿಭಾಗಗಳಲ್ಲಿ ವಸತಿ ಗೃಹ 
ಹಾಗೂ ಕಛೇರಿ ಕಟ್ಟಡಗಳ ನಿರ್ಮಾಣ 
ಮಾಡಲಾಗಿದೆ. ಪ್ರಸಕ ಸಾಲಿನಲ್ಲಿ ರೂ.1300.00 
ಲಕ್ಷಗಳನ್ನು ನಿಗದಿಪಡಿಸಿದ್ದು, ಇದರಲ್ಲಿ 72 
ಸಿಬ್ಬಂದಿ ವಸತಿ ಗೃಹ ಹಾಗೂ 5 ಕಛೇರಿ 
ಕಟ್ಟಿಡಗಳ ನಿರ್ಮಾಣ ಕಾಮಗಾರಿಯನ್ನು 
ಕೈಗೊಳ್ಳಲಾಗಿದೆ. 
ಆ) | ರಾಜ್ಯದ ಬಹುತೇಕ ಅರಣ್ಯ ಪ್ರದೇಶ ಸದರಿ ಸಮಸ್ಯೆ ಕುರಿತಂತೆ ಆಧ್ಯತೆಯ ಮೇಲೆ 
ಹೊಂದಿರುವ ಜಿಲ್ಲೆಗಳಲ್ಲಿ ಇದೇ| ಕ್ರಮ ಕೈಗೊಳ್ಳಲಾಗುವುದು. 


ಹಾಗಿದ್ದು ಸದರಿ ಸಮಸ್ಯೆ ಕುರಿತಂತೆ 


ಸರ್ಕಾರ ಸೂಕ್ತ ನಿರ್ಧಾರ 
ಕೈಗೊಳ್ಳುವುದೇ (ವಿವರ 
ಒದಗಿಸುವುದು) 


ಸಂಖ್ಯೆ: ಅಪಜೀ 13 ಎಫ್‌ಟೆಎಸ್‌ 2022 


ಕ ಸಾ ನಾನಕರ ಇ ಲಾಗಾ ಗಾರಹಕ ಸಾಗಾ 


ಉಮೇಖ ವಸತ) 
, 
ಅರಣ್ಯ, ಆಹಾರ, ನಾಗರೆಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 


